ಆಟದ ಮೂಲಕ ಭಾವನಾತ್ಮಕ ಬೆಳವಣಿಗೆ 


ವೆಲೆಂಟಿನಾ ತ್ರಿವೇದಿ 


ವಯಸ್ಥರಾದಂತೆ ನಾವು ಜಾಸ್ತಿ ಕೆಲಸ ಮಾಡುತ್ತೇವೆ ಮತ್ತು ಕಡಿಮೆ 
'ಆಟ'ವಾಡುತ್ತೇವೆ. ಕೆಲಸವನ್ನು ವೈಭವೀಕರಿಸಿದಾಗ ಮತ್ತು 
ಗೌರವಿಸಿದಾಗ, ಆಟವು ತುಂಬಾ ಕ್ಷುಲ್ಲಕ. ಬಾಅಶ, ನೀರಸ, 
ಅಮುಖ್ಯವಾದ ಮತ್ತು ತಿರಸ್ಥರಿಸಬಹುದಾದುದು ಎಂದು 
ಅಸ್ನಿಸಿಬಡುತ್ತದೆ. ಸಾಮಾನ್ಯವಾಗಿ ಮಕ್ನಳಗೆ 'ಆಟವಾಡುವುದನ್ನು 
ನಿಲ್ಲಸಲು' ಮತ್ತು ಮನೆಗೆಲಸ, ಊಟ ಅಥವಾ ವಯಸ್ಥರ ಕಣ್ಣಿಗೆ 
ಕಾಣುವ ಇತರ ಯಾವುದೇ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ 
ಮಾಡಿ ಮುಗಿಸುವಂತೆ ಹೇಳಲಾಗುತ್ತದೆ. ಆದರೆ ಆಲ್ಬರ್ಟ್‌ 
ಐನ್‌ಸ್ಟೈನ್‌ ಹೇಳುವಂತೆ, ಆಟವು ಆವಿಷ್ಣಾರದ ಅತ್ಯುನ್ನತ ರೂಪ. 
ಎಲ್ಲಾ ಆರಂಭಿಕ ಬಾಲ್ಯ ಕಾಲದಲ್ಲ ಕಳೆಯುವ ರಚನಾತ್ಯಕವಲ್ಲದ 
ಆಟದ ಸಮಯವು) (unstructured playtime) ಮಕ್ನಳ 
ಸಾಮಾಜಕ, ಭಾವನಾತ್ಕಕ, ಸಂವೇದನಾತ್ಮಕ ಹಾಗು ದೈಹಿಕ ಸ್ವಾಸ್ಟ್ಯ 
ಮತ್ತು ಬೆಳವಣಿಗೆಯಲ್ಲ ಮಹತ್ವದ ಪಾತ್ರ ವಹಿಸುತ್ತದೆ ಎ೦ಬ ಅಂಶ 
ಈಗಾಗಲೇ ಸಾಕಷ್ಟು ಸಂಶೋಧನೆಗಳಂದ ಸಾಬೀತಾಗಿದೆ. 
ಕ್ರೀಡೆಯು ಸವಾಲುಗಳನ್ನು ಎದುರಿಸಲು ಹಾಗು ಇತರರೊಂದಿಗೆ 
ಹೊಂದಾಣಿಕೆ ಸಾಧಿಸಲು, ಪರಸ್ಪರ ಸಹಕಾರ ಮನೋಭಾವವನ್ನು 
ಕಲಅಸುವುದರಿಂದ, ಆಟವು ಅವರಿಗೆ ಆತ್ಮಗೌರವ, ಹೊಂದಿಕೊಳ್ಳುವ 
ಗುಣ, ಸಹಾನುಭೂತಿ, ಸಾಮಾಜಕ ಕೌಶಲಗಳು ಮತ್ತು ಸಮಸ್ಯೆ 
ಬಗೆಹರಿಸುವ, ಜಾಣ್ಯ ವೃದ್ಧಿಸುವ ಸಹಜವಾದ ಸಾಧನವಾಗಿರುತ್ತದೆ. 
ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕ್ರೀಡೆಯು, ಭಾವನಾತ್ಯಕವಾಗಿ 
ಸಪ ಢವಾದ. ಸಹಾನುಭೂತಿಯಿಂದ ಕೂಡಿದ, ಆತ್ಮವಿಶ್ವಾಸ 
ತುಂಬದ ವಯಸ್ಥರನ್ನಾಗಿ ರೂಪುಗೊಳ್ಳಲು ಅವಶ್ಯವಾದ ಕೌಶಲ್ಯದ 
ತಳಹದಿಯನ್ನು ನಿರ್ಮಿಸುತ್ತದೆ. ಅಲ್ಲದೆ, ಈ ಎಲ್ಲವುಗಳನ್ನೂ ನಮ್ಮ 
ಮಕ್ಷಳಗೆ ನಾವು ಮರೆಯದೇ ತಿಆಸಿಕೊಡುತ್ತೇವೆ. ಮಕ್ಕಳಗೆ ಅವರ 
ಮನೆಗಳಲ್ಲ ಬೇರೆಬೇರೆ ಕಾರಣಗಳಗಾಗಿ ಆಟಕ್ನಾಗಿ ಸಮಯ 
ಮೀಸಲಡುವುದು ಸಾಧ್ಯವಾಗಲಾರದು ಎಂಬ ವಾಸ್ತವವನ್ನು ನಾವು 
ಒಪ್ಪಿಕೊಂಡು, ಶಾಲೆಂಯಲ್ಲ ಆಟವಾಡಲು ಸಮುಂಶು 
ಮೀಸಅಡುವುದು ನಮ್ಮ ಜವಾಬ್ದಾರಿಯಾದರೆ ಮತ್ತಷ್ಟು ಒಳ್ಳೆಯದು. 
"ಮಗುಪೊಂದರ ನಿತ್ಯದ ದಿನಚರಿಯಲ್ಲ ಆಟಕ್ಲಾಗಿ ಯಾಕೆ ಹೆಚ್ಚು 
ಸಮಯವನ್ನು ಮೀಸಲಡುವುದಿಲ್ಲ?' ಶಿಕ್ಷಕರೊಂದಿಗೆ 'ಫ್ಲೇ- 
ಶಾಪ್‌'ಗಳನ್ನು ಹೊಂದಿದ್ದ ನನ್ನ ವೈಯಕ್ತಿಕ ಅನುಭವದ ನೆಲೆಯಲ್ಲ 
ಹೇಳುವುದಾದರೆ, ಆಟವಾಡುವುದು ಹೇಗೆ ಎಂದು ಸ್ವತಃ ಶಿಕ್ಷಕರಿಗೇ 
ಮರೆತುಹೋಗಿರುವುದು ದೊಡ್ಡ ತೊಡಕಾಗಿ ಪರಿಣಮಿಸಿದೆ. 
ಪೋಷಕರು ಮತ್ತು ಬೋಧಕರು 'ಬೋಧನೆ'ಂಯನ್ನಷ್ಟೇ 
ಗಂಭೀರವಾಗಿ ಪರಿಗಣಿಸಿದ್ದು. ಮಗುವಿನ ಕಲಕೆಯಲ್ಲ ಆಟವೂ 
ಆರೋಗ್ಯಕರ ಪಾತ್ರ ವಹಿಸುತ್ತದೆ ಎಂಬುದನ್ನು ಅವರು ಮರೆತಿದ್ದಾರೆ. 
ಹಾಗೆಯೇ, ಇಲ್ಲ ಹೇಳಲಾಗುತ್ತಿರುವ ಆಟವು, ನಾನಾ ಕಾರಣಗಳಗೆ 
ಅತ್ಯಂತ ಮಹತ್ವದ್ದಾದ ಹೊರಾಂಗಣ ಆಟವನ್ನು ಕುರಿತಾದುದಲ್ಲ. 


ಕತೆಗಳ ಸುತ್ತ ಆಟ 


ವಿದ್ಯಾರ್ಹತೆ ಏನೇ ಇರಲ, ಪ್ರತಿಯೊಬ್ಬ ಶಿಕ್ಷಕರೂ ಕತೆಗಳ 
ಹಿದುಗರಾಗಿರಬೇಕು ಹಾಗು ಆಕೆ/ಆತ ತಮ್ಮ ಮಾತೃಭಾಷೆಯಲ್ಲ 


ಮಾತನಾಡುವಷ್ಟೇ ಸುಲಅತವಾಗಿ ಕತೆ ಹೇಳಲು ಶಕ್ತರಿರಬೇಕು. 
ಕತೆಗಳೊಂದಿಗೆ ತೊಡಗಿಸಿಕೊಳ್ಳುವುದು ಬಾಅಶ ಮತ್ತು ನಾವು 
ಅದರಿಂದ ಹೊರಬರಬೇಕು ಎಂದು ವಯಸ್ಸರು ಭಾವಿಸುವ ಕಾರಣ, 
ಕತೆಗಳು ಕಅಕೆಯನ್ನು (ಬೋಧನೆಗಿಂತ ವಿಭನ್ನ) ಸುಗಮ- 
ಗೊಳಸುವ ಸಾಧನವಾಗಿ ನಿಲ್ಲಲು ತೊಡಕಾಗಿದೆ. ಯಾವುದೇ 
ವಯಸ್ಸಿನವರಿಗಾದರೂ ಕತೆ ಹೇಳುವುದರಿಂದ ನಾನಾ ಬಗೆಯ 
ಪ್ರಯೋಜನಗಳರುವ ಕಾರಣ ಅವುಗಳನ್ನು ವಿವರಿಸಲು ಪ್ರತ್ಯೇಕ 
ಲೇಖನವೇ ಬೇಕಾದೀತು. ಆದರೆ ಅದನ್ನು ಅಲ್ಲಾವಧಿ ಮನೋ- 
ರಂಜನೆ ಎಂದು ಯಾರಾದರೂ ಹೇಳಆದರೆ ಅದು ಅಪರಾಧವಾಗುತ್ತದೆ 
ಎಂದಷ್ಟೇ ಹೇಳಬಹುದು. ಕತೆ ಹೇಳುವುದು ಮತ್ತು ಹಓದುವುದರ 
ಹೊರತಾಗಿ, ಕತೆಗಳ ಜೊತೆ ಆಟವಾಡುವ ಮತ್ತು ಕತೆ ರಚಿಸುವ 
ಕ್ರಿಯೆಯಲ್ಲ ಶಿಕ್ಷಕರು ಮಕ್ಕಳನ್ನು ತೊಡಗಿಸಿಕೊಳ್ಳುವಂತಹ ಇನ್ನೂ 
ಕೆಲವು ಮಾರ್ಗಗಳು ಇಲ್ಲವೆ. ಯಾಕೆಂದರೆ, ಸಣ್ಣದೋ ದೊಡ್ಡದೋ 
- ಕತೆ ರಚಿಸಿದಾಗ ನಮ್ಮ ಮನುಷ್ಯ ಬುದ್ದಿಗೆ ಒಂದು ಸಣ್ಣ ಸಂತೃಪ್ತಿ 
ಹಾಗು ಸಂಭ್ರಮ ಸಿಗುತ್ತದೆ. ವಿರಾಮ, ವೀಕ್ಷಣೆ. ಅಚ್ಚರಿ, ಆಟ, 
ನಂಜಕೆ, ಸಹಾನುಭೂತಿ. ಉದ್ರೇಕ ಮತ್ತು ಹಂಚಿಕೊಳ್ಳುವುದನ್ನು 
ಅದು ನಮಗೆ ಕಲಅಸುತ್ತದೆ. 


ಸಂಘಟತ ರಚನೆ 


ಒಂದು ಮಗು ಕತೆ ಹೇಳಲು ಶುರು ಮಾಡುತ್ತದೆ. ಮುಂದೆ, ಅದೇ 
ಕತೆಯ ಎಳೆಗೆ ತಾವೂ ಸೇರಿಸುತ್ತಾ ಎಲ್ಲಾ ಮಕ್ಷಳು ತಾವೂ ಕತೆ 
ಹೇಳುತ್ತಾ ಹೋಗುತ್ತಾರೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ, ನೀವು 
ಒಂದು ಸುತ್ತಿನಿಂದ ಆರಂಭಸಬಹುದು. ಹಾಗೆಯೇ ಮುಂದಿನ 
ಕತೆಗಾಗಿ ಎರಡನೇ ಸುತ್ತನ್ನು ತೆಗೆದುಕೊಳ್ಳಬೇಕಾಗಬಹುದು. ಪ್ರತಿ 
ಮಗುವೂ ಕೇವಲ ಒಂದು ವಾಕ್ಯವನ್ನಷ್ಟೇ ಸೇರಿಸಬೇಕು. ಇದು 
ಮಕ್ಕಳಗೆ ವಿಭಿನ್ನ ಸೃಜನಶೀಲತೆಯ ಪ್ರಯೋಗದ ಅನುಭವವನ್ನು 
ಕೊಡುತ್ತದೆ. ಅಂದರೆ, ಪ್ರತಿ ಮಗುವೂ ತನಗಿಂತ ಹಿಂದಿನ ಮಗು 
ಹೇಳದ ಕತೆಗೆ ತನ್ನದೊಂದು ವಾಕ್ಯ ಸೇರಿಸುವ ಮೂಲಕ 
ಸಂಘಟತವಾಗಿ ಕೆಲಸ ಮಾಡುವ ಅನುಭವವನ್ನು ಇದು 
ಕಟ್ಟಿಕೊಡುತ್ತದೆ. ಇಲ್ಲ ಅವನ/ಅವಳ ಯೋಚನೆ ಮತ್ತು ಕಲ್ಪನೆಯು 
ಪ್ರತ್ಯೇಕವಾಗಿರುವುದಿಲ್ಲ. ಕ್ರಮೇಣ, ಮಗುವನ್ನು ವ್ಯಾಕರಣ- 
ಬದ್ದವಾಗಿ ವಾಕ್ಕ ರಚನೆ ಮಾಡುವ ನಿಟ್ಟನಲ್ಲ ಕೂಡಾ ಈ 
ಪ್ರಕ್ರಿಯೆಯು ಪ್ರೇರೇಪಿಸುತ್ತದೆ. 


ಆಶು ರಚನೆ (Pick and choose) 


ಮೂರು ಪಟ್ಟ ಮಾಡಿಕೊಳ್ಳಿ: ಪಾತ್ರಗಳು (ಆನೆ, ರಾಣಿ, ಇಲ 
ಇತ್ಯಾದಿ), ಸನ್ನಿವೇಶ (ಅರಣ್ಯ, ನದಿ, ನಗರ, ಶಾಲೆ, ಪರ್ವತ 
ಇತ್ಯಾದಿ) ಮತ್ತು ಸಾಮದ್ರಿ (ಮಂತ್ರದಂಡ, ಮನುಷ್ಯರಂತೆ 
ಮಾತನಾಡುವ ಒಂದು ಕಪ್‌. ಸಮಯಕ್ಕೆ ಸರಿಯಾಗಿ 
ಪ್ರಯಾಣಿಸಲು ಅನುವು ಮಾಡಿಕೊಡುವ ಒಂದು ಕೈಗಡಿಯಾರ, 
ನಿಮ್ಮನ್ನು ಮರೆಮಾಚಬಲ್ಲ ಒಂದು ಮೇಲಂಗಿ ಅಥವಾ ಮುಸುಕು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


103 


ಇತ್ಯಾದಿ). ಪ್ರತಿ ಮಗುವೂ ಈ ಮೂರೂ ಪಟ್ಟಗಳಂದ ತಲಾ 
ಒಂದೊಂದನ್ನು ಆರಿಸಿ ತನ್ನದೇ ಕತೆ ರಚಿಸಬೇಕು. ಎರಡನೆಯ 
ಭಾಗವಾಗಿ, ಇಬ್ಬರು ಮಕ್ಕಳನ್ನು ಜೋಡಿಯಾಗಿಸಿ ಮೂರೂ 
ಪಟ್ಟಿಯಿಂದ ಅವರು ಈಗಾಗಲೇ ಆರಿಸಿಕೊಂಡಿರುವ ಆರು 
ಆಯ್ದೆಗಳಲ್ಲ ಮೂರು ಅಥವಾ ನಾಲ್ಗರ ಬಗ್ಗೆ ಇಬ್ಬರೂ ಸೇರಿ ಕತೆ 
ಹೆಣೆಯಲು ಹೇಳಬಹುದು. ಈ ಚಟುವಟಕೆಯು ಮಕ್ಕಳ ಕಲ್ಪನಾ 
ಶಕ್ತಿಯನ್ನು ವಿಸ್ತರಿಸುವುದರ ಜೊತೆಗೆ ಜೋಡಿಯಾಗಿ ಸಮಸ್ಯೆ 
ಬಡಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. 


ದೃಷ್ಟಿಕೋನಗಳು 


ಮಕಳಗೆ ಹಲವು ಪಾತ್ರಗಳರುವ ಯಾವುದಾದರೂ ಒಂದು 
ಕತೆಯನ್ನು ಹೇಳ (ಈ ಚಟುವಟಕೆಗೆ ಪಂಚತಂತ್ರದ ಕೆಲವು 
ಕತೆಗಳು ಬಹಳ ಚೆನ್ನಾಗಿ ಒಗ್ಗುತ್ತವೆ). ಅದಾದ ಬಳಕ ಮಕ್ಷಳನ್ನು 
ಗುಂಪುಗಳಾಗಿ ವಿಂಗಡಿಸಿ, ಪ್ರತಿ ಗುಂಪಿಗೂ ಠಗಾಗಲೇ ಹೇಆರುವ 
ಕತೆಯಿಂದ ಯಾವುದಾದರೂ ಒಂದು ನಿರ್ದಿಷ್ಟ ಪಾತ್ರದ 
ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ತಮ್ಮದೇ ಆದ ಪ್ರತ್ಯೇಕ- 
ಕತೆಯನ್ನು ಸೃಷ್ಟಿಸಲು ಹೇಳಅ. ಈ ತಂತ್ರವು. ಯಾವುದೇ 
ವಿಷಯವನ್ನು ಕೇವಲ ಕಪುಜಳುಪಾಗಿ ನೋಡುವ ಬದಲಾಗಿ. 
ಯಾವುದನ್ನೂ ಒಪ್ಪಿಕೊಳ್ಳದಂತೆ ವರ್ತಿಸುವ ಪ್ರಭಾವವುಳ್ಳ ಪಾತ್ರಗಳ 
ಪ್ರೇರಣಿಯನ್ನೂ ಅರ್ಥೈಸಿಕೊಳ್ಳುವಂತೆ ಮಾಡುತ್ತದೆ. ಇದರಿಂದ, ಆ 
ಎಳೆ ಮನಸ್ತುಗಳು ತಮ್ಮದಷ್ಟೇ ಅಲ್ಲದೆ ಇತರರ ದೃಷ್ಟಿ- 
ಕೋನಗಳನ್ನೂ ಪ್ತೀಕರಿಸುವ ಗುಣವನ್ನು ಹೊಂದುತ್ತಾರೆ. 


ಹೀಗಾದರೆ? 


ಇದು. ಈಗಾಗಲೇ ತಿಆದಿರುವ ಕತೆಯ ಚಮತ್ಸಾರಿಕ ಪಾತ್ರಗಳು 
ಮತ್ತು ಸನ್ನಿವೇಶಗಳಲ್ಲ ಪಂರ್ಕ್ರಾಂರು ದೃಶ್ಯಗಳನ್ನು 
ಸೃಷ್ಟಿಸುವುದನ್ನು ಒಳಗೊಂಡಿರುತ್ತದೆ. ಅಂದರೆ, ಒಂದು ಕತೆಯಲ್ಲ 
ಬರುವ ದಯಾಗುಣದ ವ್ಯಕ್ತಿ ತನ್ನ ಮನಸ್ಸನ್ನು ಬದಲಾಯುಸಿದರೆ? 
ಒಂದು ಇಲಗೆ ಮಾಂತ್ರಿಕವಾದ ವಿಶೇಷ ಸಾಮರ್ಥ್ಯ ಬಂದರೆ? 
ಕೋತಿಯೊಂದು ಮನುಷ್ಯರ ಯೋಚನೆಗಳನ್ನು ಅರ್ಥ ಮಾಡಿ- 
ಕೊಳ್ಳುವಂತಾದರೆ? ಒಬ್ಬ ರಾಜ ಗಾಯಕನಾಗಲು ಬಯಸಿದರೆ? 
ಕಾಗೆಯು ಹಾರುವ ಬದಲು ನಡೆದಾಡಿಕೊಂಡಿರಲು ಬಯಸಿದರೆ?- 
ಹೀಗೆ ಯುವ ಮನಸ್ಸುಗಳಲ್ಲ ಕೊನೆಯುಲ್ಲದಷ್ಟು ಸಾಧ್ಯತೆಗಳು 
ಹುಟ್ಟಿಕೊಂಡು ಅದಕ್ಕೆ ರೆಕ್ಕೆ ಕಟ್ಟ ಉತ್ತೇಜತರಾಗಿ ಪರ್ಯಾಯ 
ಪರಿಹಾರಗಳು. ಗುರಿ ಮತ್ತು ಮಾರ್ಗಗಳನ್ನು ಕಂಡುಕೊಳ್ಳಲು 
ಶುರುಮಾಡುತ್ತಾರೆ. ಆಧುನಿಕ ವಿಷಯ / ಸ್ಥಳ / ವ್ಯಕ್ತಿಯನ್ನು 
ಪರಿಚಯುಸುವುದು. 


ಇದು ಈ ಹಿಂದಿನದರಲ್ಲೇ ಸ್ಟಲ್ಪ ಮಾರ್ಪಾಡು ಮಾಡಿರುವಂತಹುದು. 
ಕುದುರೆಯ ಬಳ ಒಂದು ಮೊಬೈಲ್‌ ಫೋನ್‌. ಕಳ್ಳನ ಬಳ ಒಂದು 
ಸ್ಲ್ಥೂಟರ್‌, ಅಂಚೆಯಾತ ಶಾರುಖ್‌ಖಾನ್‌ನನ್ನು ಭೇಟಯಾಗುವುದು, 
ಒಬ್ಬ ಹುಡುಗನ ಬಳ ಮೈದಾನವಿರುವುದು. ಆನೆಯ ಬಳ 
ಮೈಕ್ರೊವೇವ್‌ ಓವೆನ್‌ ಇರುವುದು ಇತ್ಯಾದಿ. ಮಗದೊಮ್ಮೆ ಇಲ್ಲೂ 
ಅಂತ್ಯೃವಿಲ್ಲದಷ್ಟು ಸಾಧ್ಯತೆಗಳು! ಯಾವಾಗ ಮಕ್ಷಳು ಸ್ವಂತ ಅಥವಾ 
ಇತರರ ಜೊತೆ ಸೇರಿ ತಮ್ಮದೇ ಕತೆಗಳನ್ನು ರಚಿಸುತ್ತಾರೋ, ಆಗ, 
ಇಂತಹ ಕತೆ ಹಿಂದೆಂದೂ ಕೇಆಯೇ ಇಲ್ಲ. ಜಗತ್ತಿನಲ್ಪ್ಲಯೇ ಇಲ್ಲ 
ಎಂದು ಹೇಳ ನಾನು ಅವರನ್ನು ಹುರಿದುಂಜಸುತ್ತೇನೆ!. 


ಇವು, ಕತೆಗಳೊಂದಿಗೆ ಆಟವಾಡುವ ಕೆಲವು ಮಾರ್ಗಗಳು. ಒಮ್ಮೆ 
ನೀವು ಶುರು ಮಾಡಿದರೆ, ಸಂಜೆಗತ್ತಲಲ್ಲ ನಕ್ಷತ್ರಗಳು 


| 104 ನೀ 


ಗೋಚರಿಸುವಂತೆ ಹೊಸ ಹೊಸ ಯೋಚನೆಗಳು, ಉಪಾಯಗಳು 
ಹೇಗೆಲ್ಲಾ ಹುಟ್ಟಕೊಳ್ಳುತ್ತವೆ ಎ೦ದು ಅಚ್ಚರಿಗೊಳಗಾಗುತ್ತೀರಿ. 


ಅದು ಬೇರೇನು ಆಗಿರಬಹುದು? 


ನಿಮಗೆ ಬೇರೆ ಬೇರೆ ಆಕಾರ ಮತ್ತು ಗಾತ್ರದ ವಸ್ತುಗಳ ಒಂದು 
ಸಂಗ್ರಹ ಬೇಕಾಗುತ್ತವೆ. ಒ೦ದು ಸಲಕ್ಕೆ ಒಂದನ್ನು ಹಿಡಿದುಕೊಂಡು 
ಅದೇನೆಂದು ಮಕ್ಕಳನ್ನು ಮೊದಲು ಕೇರಿ. ಪ್ರತಿಯೊಬ್ಬರೂ 
ಸಹಜವಾಗಿ ಒಂದೇ ಉತ್ತರವನ್ನು ಕೊಡುತ್ತಾರೆ. ಈಗ ಅವರ 
ಕುತೂಹಲವನ್ನು ಸ್ವಲ್ಲ ಕೆರಆಸಿ. ಅದು ಬೇರೇನು ಆಗಿರಬಹುದು 
ಎಂದು ಊಹಿಸಲು ಹೇಳ. ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟು 
ಅವರು ಹೊಸಹೊಸ ಕಲ್ಪನೆಗಳನ್ನು ಕಟ್ಟಕೊಳ್ಳಲು ಬಡಿ. ಅವರಿಗೆ 
ಉತ್ತರ ಹೊಳೆಯದಿದ್ದರೆ ಮತ್ತಷ್ಟು ಕುತೂಹಲ ಹುಟ್ಲಸುವಂತೆ, "ಇದು 
ಒಂದು ಇರುವೆಗೆ ಏನಾಗಿರಬಹುದು?'. "ಒಬ್ಬ ರಾಕ್ಷಸನಿಗೆ 
ಇದೇನಾಗಿರಬಹುದು?' ಎಂದೆಲ್ಲಾ ಪ್ರಪ್ನಿಸಿ ಅವರ ಯೋಚನಾ 
ಲಹರಿಯನ್ನು ಇನ್ನಷ್ಟು ವಿಸ್ತರಿಸಲು ಅನುವು ಮಾಡಿಕೊಡಬಹುದು. 
ಒಂದು ಬೋಗುಣಿ, ಮುಚ್ಡಕ. ಚಮಚ. ಬಾಟಅ ಮುಂತಾದ 
ವಸ್ತುಗಆ೦ದ ಆರಂಭಸಿ. ನಂತರ ಹೆಚ್ಚು ಅಸಮ ರೂಪದ 
ವಸ್ತುಗಳನ್ನು ಹೇಳುತ್ತ ಮುಂದುವರಿಯುರಿ. ಈ ಸರಳ ಅಭ್ಯಾಸದ 
ಚಟುವಟಕೆಯು, ಆಟವಾಡುತ್ತಲೇ ಗೋಚರ ವಸ್ತುವಿಗಿಂತ ಆಚೆಗೆ 
ನೋಡುವಂತೆ ಮಕ್ಕಳನ್ನು ಪ್ರೇರೇಪಿಸುತ್ತದೆ. ಇದರ ಪರಿಣಾಮಗಳು 
ಬಹಳ ವ್ಯಾಪಕವಾದದ್ದು. ಹೀಗೆ ಗೋಚರ ವಸ್ಸುವಿಗಿಂತ ಭಿನ್ನವಾದ 
ಸಾಧ್ಯತೆಗಳತ್ತ ಅವರ ಮನಸ್ಸನ್ನು ತೆರೆದುಕೊಳ್ಳಲು ವಸ್ತುವಿನಿಂದ 
ಆರಂಭಿಸಿ ಮುಂದೆ ಮನುಷ್ಯರ ಬಣ್ಣೆಯೂ ಅಂತಹುದೇ 
ಪ್ರಶ್ನೆಗಳನ್ನು ಕೇಆ ನೋಡಿ. ಆಗ ಅವರು, ವ್ಯಕ್ತಿಯ ಬಾಹ್ಯ ಪ್ರರೂಪ 
ಕಂಡು ತೀರ್ಮಾನಿಸುವ ಬದಲು ಆ ವ್ಯಕ್ತಿಯ ಕುರಿತ ಇತರ 
ಸಾಧ್ಯತೆಗಳತ್ತವೂ ನೋಡುವ ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ. 
ಅದರಿಂದ ಅವರ ಬಾಹ್ಯನೋಟವೂ ವಿಕಸನಗೊಂಡು ಸಮಗ್ರ 
ಲೋಕದೃಷ್ಟಿ ಬೆಕೆಯುತ್ತದೆ. ಪ್ರತಿ ಮಕ್ಕಳಲ್ಲರುವ ಅಪಾರವಾದ 
ಸಾಧ್ಯತೆಗಳ ಕಡೆ ತಮ್ಮ ಮನಸ್ಸನ್ನು ಮುಕ್ತವಾಗಿಟ್ಟುಕೊಳ್ಳಬೇಕು 
ಎಂದು ಶಿಕ್ಷಕರಿಗೂ ಈ ಆಟವು ಒಂದು ಉತ್ತಮ 
ಸ್ವರಣೆಯಾಗುತ್ತದೆ. 


ಸಾಮಾನ್ಯದಲ್ಲರುವ ಚಮತ್ಸಾರ 


ನಮ್ಮ ಸುತ್ತಮುತ್ತಲೂ ಇರುವ ಪ್ರತಿ ಸಾಧಾರಣ ಸಂಗತಿಗಳನ್ನು 
ವಿಮೋದಮಯವಾಗಿ ಪರಿವರ್ತಿಸಿಕೊಳ್ಳುವುದು ನಿಜಕ್ಸೂ ಒಂದು 
ರೀತಿಯ ಚಮತ್ನಾರ. ಮಗುವಿನಲ್ಲ ಸಹಜವಾಗಿಯೇ ಇರುವ 


ಮಾನವೀಕರಣ (Anಗthropomorphism) ewoದರೆ, ಸರಳವಾಗಿ 
ಹೇಳುವುದಾದರೆ, ಪ್ರಾಣಿಗಳಗೆ ಅಥವಾ ಮನುಷ್ಯೇತರ ವಸ್ತುಗಳಗೆ 
(ವಸ್ತುಗಳು, ಗಿಡಗಳು ಮತ್ತು ಅಲೌಕಿಕವಾದ) ಮಾನವ 
ಗುಣಲಕ್ಷಣಗಳು. ಭಾವನೆಗಳು ಮತ್ತು ಸ್ವಭಾವಗಳನ್ನು 
ಆರೋಪಿಸುವುದು. ಬಾತುಕೋಳಯನ್ನು ನೀರು ಸೆಳೆದಂತೆ ಮಕ್ಕಳು 
ಶೀ ಮೋಜನ ಆಟವನ್ನು ಇಷ್ಟಪಡುತ್ತಿದ್ದರೆ. ಮಕ್ಕಳು ವಸ್ತುಗಳತ್ತ 
ನೋಡುವ ಹೊಸ ಬಗೆಯ ಅನುಭವದಿಂದಾಗಿ ಶಿಕ್ಷಕರಿಗೆ 
ಅಚ್ಚರಿಯಾಗುತ್ತದೆ. ಈ ಹಿಂದೆ ಉಲ್ಲೇಖಸಿದ ಆಟಗಳ 
ಪ್ರಯೋಜನಗಳಗಿಂತ ಭಿನ್ನವಾಗಿ. ಈ ಬಗೆಯ ಮೋಜನ ಆಟವು 
ಮಕ್ಷಳಲ್ಲ ಸಹಾನುಭೂತಿ ಮತ್ತು ಸುಸಂಬದ್ಧತೆ ಎಂಬ ಎರಡು 
ಪ್ರಮುಖ ಲಕ್ಷಣಗಳ ತಳಪಾಯವನ್ನು ಹಾಕಲು ನೆರವಾಗುತ್ತದೆ. 
ಇವು ಮಗುವಿನಲ್ಲ ಸುದೀರ್ಪವಾಗಿ ಸಂತೋಷ ಮತ್ತು ದಯಾ 
ಪರಮನೋಭಾವವನ್ನು ರೂಪಿಸುತ್ತವೆ. 


ಯಾವುದಾದರೂ ವಿಷಯವನ್ನು ಪರಿಚಯುಸಲು ತರಗತಿ ಕೊಠಡಿಗೆ 
ಈ ವಸ್ತುಗಳನ್ನು ತರುವುದು ಒಂದು ಅತ್ಯುತ್ತಮ ಮಾರ್ಗ- ಅದು 
ಒಂದು ಬೆಣಚುಕಲ್ಲು, ಹೂವು, ಎಲೆ, ಚೆಂಡು, ಕಪ್‌, ಚಮಚ, ಒಂದು 
ಕೀ ಅಥವಾ ಬಾಚಣಿಗೆ ಆಗಿರಬಹುದು. ಅದನ್ನು ತರಗತಿಯಲ್ಲ 
ಎಲ್ಲರಿಗೂ ಕೈಯುಂದ ಕೈಗೆ ವರ್ಗಾಯುಸಿ ಅಥವಾ ಅಂತರ್ಜಾಲ 
ತರಗತಿಯಲ್ಲಾದರೆ ಅದನ್ನು ಪರದೆಯಲ್ಲ ಮಕ್ಷಳಗೆ ತೋರಿಸಿ. ಬಳಕ 
ಅವುಗಳನ್ನು ಎಲ್ಲೆಲ್ಪಿ ನೋಡಿದ್ದೀರಿ ಅಥವಾ ಇರಿಸುತ್ತೀರಿ ಎಂದು 
ಮಕ್ಕಳನ್ನು ಕೇಳ ಅವುಗಳನ್ನು ಠ ಕೆಳಗಿನಂತೆ ಪಟ್ಣ ಮಾಡಿ: 


1 ಅದು ಹೇಗೆ ಕಾಣುತ್ತದೆ? 
2. ಕೇಆಸುವಾಗ ಅದು ಏನೆಂದು ಅನಿಸುತ್ತದೆ? 
3. ಅದರ ಬಣ್ಣೆ ನಿಮಗೆ ಏನು ಅನಿಸುತ್ತದೆ? 


ಒಂದು ಸಲಕ್ಷೆ ಒಂದೇ ಪ್ರಶ ಯನ್ನು ಕೇಳುವುದು ಮುಖ್ಯು. 
ಅದರಿಂದಾಗಿ, ಒಂದು ಬಾರಿಗೆ ಒಂದು ಪಟ್ಟ ತಯಾರಿಕೆಗೆ ಗಮನ 
ಕೇಂದ್ರೀಕರಿಸಲು ಅವರಿಗೆ ಸಾಧ್ಯವಾಗುತ್ತದೆ. ಅಲ್ಲದೆ, ಅವರು 
ಒಂದೇ ಒಂದು ಪದ ಬರೆಯಬೇಕು: ವಾಕ್ಯ ಅಥವಾ ಪ್ಯಾರಾ 
ರೂಪದಲ್ಲ ಬರೆಯಬಾರದು. ಯಾಕೆಂದರೆ, ಇದು ಒಂದು ಭಾಷೆ 
ಅಥವಾ ಕೈಬರಹದ ಅಭ್ಯಾಸವಾಗಿರದೆ, ಅವರ ಸೃಜನಶೀಲ 
ಸ್ನಾಯುಗಳ ಚಟುವಟಕೆ ಅಷ್ಟೇ. ಶಂ ವಿನೋದದ 
ಚಟುವಟಕೆಯನ್ನು ಪ್ರತಿದಿನವೂ ಒಂದೊಂದು ಬಗೆಯ ಹೊಸ 
ವಿಷಯಗಳೊಂದಿಗೆ ಮಾಡಬಹುದು. 


4. ಮುಂದಿನ ಹಂತದಲ್ಲಿ, ಯಾವುದಾದರೂ ಎರಡು 
ವಿಷಂಯಗಳನ್ನು ಆರಿಸಿಕೊಂಡು ಅವುಗಳ ನಡುವಿನ 
ಸಂವಾದವನ್ನು ಯೋಚಿಸುವಂತೆ ಮಾಡುವುದು. ಇದಕ್ಕೆ ಎರಡು 
ನಿಮಿಷ ಮೀಸಲಡಬಹುದು. ಮೇಜನ ಜೊತೆ ಚಾಕ್‌ಪೀಸ್‌ 
ಏನು ಮಾತನಾಡಬಹುದು? ಚಹಾ ಕಪ್‌, ಚಮಚಕ್ಕೆ ಏನು 
ಹೇಳಬಹುದು, ನಿಮ್ಮ ಶಾಲಾ ಆಟದ ಅವಧಿ: 


ನೆನಪಿನಲ್ಲಟ್ಟು- ಕೊಳ್ಳಬೇಕಾದ ಸಂಗತಿಗಳು. 

ಆಟವು ಬೋಧನಾ ಕೇಂದ್ರಿತವಾಗಿರುವುದಕ್ಕಿಂತ ಕಲಕಾ 
ಕೇಂದ್ರಿತವಾಗಿರುತ್ತದೆ. ಅದು ಬೆಳೆಯುವ ಮಕ್ನಳಗೆ ಅವರ 
ಜವಾಬ್ದಾರಿಗಳನ್ನು ಕಲಸಿ, ಇತರ ಮಕ್ಕಳೊಂದಿಗೆ ತಮ್ಮೊಳಗಿನ 
ಮಗುತನದ ಜೊತೆಗೆ ಬೆರೆಯುವಂತೆ ಮಾಡುತ್ತದೆ. 
ಆಟದಿಂದಾಗುವ ಪ್ರಯೋಜನಗಳು ಮಕ್ಕಆಗಷ್ಟೇ ದಕ್ಷುವುದಲ್ಲ. 
ಮಕ್ಷಳ ಆಟಪಾಠಗಕಲ್ಪ್ಲ ಭಾಗವಹಿಸಲು ಮತ್ತು ತಮ್ಮ 
ದೃಷ್ಟಿಕೋನದಲ್ಲ ಗಮನಿಸಲು ವಯಸ್ಸ್ಥರಿಗೆ ಅವಕಾಶ ನೀಡಿದರೆ 
ಮಕ್ಕಳ ಆಟವು ವಯಸ್ಥರಲ್ಲ ಒತ್ತಡ ನಿವಾರಣೆ, ಬನ್ನತೆ 
ನಿವಾರ್‌ಣೌ್‌ ಮೆತ್ತು ವೌಂ೫ಸ್ಟಾಗವಿಕ್‌೦ಶನ್‌್ನಿ 
ಮುಂದೂಡುವಂತಹ ಅತ್ಯಮೂಲ್ಯ ಸಂಗತಿಯಾಗುತ್ತದೆ. 
ಎರಿಕ್‌ ಹೆಚ್‌. ಎರಿಕ್‌ಸನ್‌ ಹೇಳುತ್ತಾರೆ- 'ಆಟವಾಡುವ 
ವಯಸ್ಥರು ವಾಸ್ತವದ ಇನ್ನೊಂದು ಅಂಚಿಗೆ ಹೆಜ್ಜೆಯುಟ್ಟರೆ. 
ಆಟವಾಡುವ ಮಗು ಪ್ರಾವೀಣ್ಯತೆಯ ಹೊಸ ಹಂತದತ್ತ 
ಮುನ್ನುಗ್ಗುತ್ತದೆ”. 


ಈ ಸರಳವಾದ ಮತ್ತು ಪರೀಕ್ಷೆಗೊಳಪಟ್ಟ ಆಟದ ಅವಧಿಯ 
ಚಟುವಟಕೆಗಳನ್ನು ಅನುಭವಾತ್ಯಕವಾಗಿ ಅಭವೃದ್ಧಿಗೊಳಸಿದ್ದು, 
ತರಗತಿ ಕೊಠಡಿ, ಮನೆ, ಪ್ರಯಾಣದ ವೇಳೆ, ವೈದ್ಯರಿಗಾಗಿ 


ಕಾಯುವ ವೇಳೆ ಅಥವಾ ಎಲ್ಲಯೇ ಆದರೂ ಬಳಸಬಹುದು. 
ಮಕ್ಕಳಗೆ ಪ್ರತಂತ್ರವಾಗಿ ಯೋಚಸಲು ಅವು ಅವಕಾಶ ನೀಡುತ್ತವೆ. 
ಮೂಲ ಕಲ್ಪನೆಗಳನ್ನು ರೂಪಿಸಲು. ರಚಿಸಲು, ಜೊತೆಗಾರರೊಂದಿಗೆ 
ರಚಿಸಲು ಮತ್ತು ತಮ್ಮನ್ನು ತಾವು ಅಭವ್ಯಕ್ತಿಗೊಳಸಲು ಅವಕಾಶ 
ನೀಡುತ್ತವೆ. ಈ ಪ್ರಕ್ರಿಯೆಯು ಮಕ್ಷಳನ್ನು ನಾಲ್ಲು ಅಂಶಗಳಗೆ 
ಸಾಣಿಕೊಡುವಂತೆ ಪ್ರೇರೇಪಿಸುತ್ತದೆ. ಅವುಗಳನ್ನು ವಿಮರ್ಶಾತ್ಮಕ 
ಚಿಂತನೆ, ಸಂವಹನ, ಸಹಭಾಗಿತ್ವ ಮತ್ತು ಆನಂದಕರ ರೀತಿಯಲ್ಲ 
ರಚನೆ (Critical thinking, Communication, Collaboration 
and Creation in an enjoyable way) ಐಂಖುದಾಗಿ 
ಗುರುತಿಸಬಹುದು. 

ಕಅಕೆಯನ್ನು ಸಾಧ್ಯವಾಗಿಸುವ ಸರಳ ಸಾಧನಗಳು-ಇದಕ್ಕೆ 
ಸಲಕರಣೆಗಳಗಾಗಿ ಹೆಚ್ಚುವರಿ ಬರ್ಜನ ಅಗತ್ಯವೇನೂ ಇಲ್ಲ ಹಾಗು 
ಯಾವುದೇ ವಯಸ್ಸಿನವರೂ ಇದನ್ನು ಆನಂದಿಸಬಹುದು. ಒಟ್ಟನಲ್ಲ 
ಒಂದಿಷ್ಟು ಸಮಯ ಮತ್ತು ಅದನ್ನು ಮಾಡುವ ಬದ್ಧತೆಯಷ್ಟೇ ಇದಕ್ಕೆ 
ಬೇಕಾಗಿರುವುದು. ಆಟದಲ್ಲಿ ತೊಡಗಿಸಿಕೊಳ್ಳುವುದಕ್ಲೂ ಮೊದಲು 
ಶಿಕ್ಷಕರು ಮತ್ತು ಪೋಷಕರು ನೆನಪಿನಲ್ಪಟ್ಟುಕೊಳ್ಳಬೇಕಾದ ಕೆಲವು 
ಪ್ರಾಥಮಿಕ ಅಂಶಗಳು: 


1 ಶಿಕ್ಷಕರು” ಎಂಬ ಹಣೆಪಟ್ಟಂಯನ್ನು ತೆಗೆದು 'ಸಹ 
ಆಟಗಾರ'ನೆ೦ಬ ಗುರುತನ್ನು ಧರಿಸಬೇಕು. ಇದು 
ಸಂಪೂರ್ಣವಾಗಿ ಆಟದ ಸಮಯ ಎಂಬುದು ನೆನಪಿರಬೇಕು 
ಹಾಗು ಬೋಧಿಸುವ ಸಮಯ ಎಂಬ ಹಣೆಪಟ್ಟಯನ್ನು 
ತೆಗೆದಿರಿಸಬೇಕು. 


2. ನಿಮ್ಮ ವೈಯಕ್ತಿಕ ವಯಸ್ಸನ್ನು ಪಕ್ಕಕ್ಕಿಡಿ. ಅರ್ಹತೆ, ಇಷ್ಟಾನಿಷ್ಟ. 
ಸಾಮರ್ಥ್ಯಗಳು, ದೌರ್ಬಲ್ಯಗಳು ಮತ್ತು ಇತರ 
ಜವಾಬ್ದಾರಿಗಳನ್ನೆಲ್ಲ ಮರೆತುಬಡಿ. ನಾನು ಮಕ್ಕಳೊಂದಿಗೆ 
ಬೆರೆಯುವ ವೇಳೆ. ಕೇಳಸಿಕೊಳ್ಳುವ ಮತ್ತು ಪ್ರತಿಕ್ರಿಬುಸುವ 
ಮೂಲಕ ನಾನು ಸಂಪೂರ್ಣವಾಗಿ ಆ ಕ್ಷಣವನ್ನಷ್ಟೇ 
ಅನಂದಿಸುತ್ತೇನೆ. ಆಟದ ಅವಧಿಗೆ ಯಾವುದೇ ಭಂಗವಾಗ- 
ದಂತೆ ನನ್ನ ಮೊಬೈಲ್‌ ಫೋನನ್ನು ದೂರದಲ್ಲರಿಸುತ್ತೇನೆ. 
ಅದರಿಂದಾಗಿ ಆನಂದದಾಯಕವಾದ ಸಮೃದ್ಧ ರಚನಾತ್ಯಕ 
ಅನುಭವಗಳನ್ನು ದಕ್ಕಿಸಿಕೊಳ್ಳಲು ಸಾಧ್ಯವಾಗುತ್ತದೆ. 


3. ಮಕ್ಷಳು ಜಗತ್ತನ್ನು ಹೇಗೆ ನೋಡುತ್ತಾರೆ, ಸನ್ನಿವೇಶಗಳಗೆ ಹೇಗೆ 


ತೆರೆದುಕೊಳ್ಳುತ್ತಾರೆ ಇತ್ಯಾದಿ ಒಂದು ಸಣ್ಣ ಅನುಭವದ 
ತುಣುಕು ನಿಮಗೂ ಸಿಗುತ್ತದೆ. ತೀರ್ಪು ಕೊಡುವ ಚಪಲವನ್ನು 
ಹಿಡಿದಿಟ್ಟುಕೊಳ್ಳಬೇಕು. ಆಟ ಆಡುವಾಗ ನೀವು ಅಲ್ಪರುವುದು 
ಜವಾಬ್ದಾರಿಯ ಗುಣ ಅಥವಾ ಅವಗುಣಗಳ ಬಗ್ಗೆ ತೀರ್ಪು 
ಕೊಡಲಕ್ಕಲ್ಲ. ಆಟ ಆಡುವ ಅವಧಿಯಲ್ಲಿ 'ಶಿಕ್ಷಕರು' ಇರುವುದಿಲ್ಲ 
ಎನ್ನುವುದನ್ನು ಗಮನಿಸಬೇಕು. ನೀವೆಲ್ಲರೂ ಸಹ ಆಟಗಾರರು 
ಮಾತ್ರ. ಮಕ್ಕಳು ತಮಗೆ ಗೊತ್ತಿರಲ್ಲ ಎಂದು ಹೇಕಬಹುದು, 
ಅವಿತುಕೊಳ್ಳಬಹುದು. ಸುಳ್ಳು ಹೇಳಬಹುದು, ನಟಸಬಹುದು- 
ಆದರೂ ಹೊಣಿಗಾರಿಕೆ ಅಲ್ಪವಾಗಿದ್ದು. ಅವೆಲ್ಲವೂ ಕಲ್ರತ 
ಸನ್ನಿವೇಶಗಳಷ್ಟೇ. ಆದುದರಿಂದ ಇವೆಲ್ಲವೂ ಸ್ರೀಕಾರಾರ್ಹವೇ. 


ತಮ್ಮನ್ನು ತಾವು ಅಭವ್ಯಕ್ತಿಗೊಆಸಲು ಒಂದು ಮುಕ್ತ ಅವಕಾಶ 
ಕೊಡುವ ಮೂಲಕ ನೀವು ಅವರಿಗೆ ಒಂದು ಆರೋಗ್ಯಕರವಾದ 
ಕಲಕೆಯ ವಾತಾವರಣವನ್ನು ಕಲ್ಪಸಿಕೊಟ್ಟರುತ್ತೀರಿ. ಅಂತಹ 
ಒಂದು ಆಟದ ಅವಧಿಯಲ್ಲ ಒಂದು ಮಗುವನ್ನು. "ನಿನ 


ನಿ 
ಅಚ್ಚುಮೆಚ್ಚಿನ. ಪಾರ ಉಡುಗೆ ಆಕಸ್ಕಿಕವಾಗಿ ಹರಿದುಹೋದರೆ 


A 5 


106 


ನೀನೇನು ಮಾಡುತ್ತೀಯಾ?' ಎಂದು ಕೇಕಲಾಯುತು. "ನಾನು 
ನನ್ನ ತಂಗಿಯನ್ನು ದೂರುತ್ತೇನೆ' ಎಂದು ಪ್ರಾಮಾಣಿಕವಾಗಿ 
ಅದು ಉತ್ತರಿಸಿತು. ಇಂತಹ ಸನಸನ್ನಿವೇಶದಲ್ಲ, ಸತ್ಯದ 
ಮೌಲ್ಯವನ್ನು ಪ್ರತಿಪಾದಿಸಬೇಕು ಎಂಬ ನಿಮ್ಮ ಧಮೋ- 
ಪದೇಶದ ಅಂತಃಪ್ರೇರಣೆಯನ್ನು ನಿಯಂತ್ರಿಸಿಕೊಳ್ಳ. ಇಂತಹ 
ಉತ್ತರವನ್ನು ನೀವು ಒಪ್ಪಿಕೊಂಡ ಮಾತ್ರಕ್ಕೆ ಆ ಮಗು 
ಸುಳ್ಳುಗಾರನಾಗಲು ಪ್ರೋತ್ಸಾಹ ಕೊಟ್ಟಂತಾಗುವುದಿಲ್ಲ ಎಂಬ 
ಭರವಸೆಯನ್ನು ನಾನು ನಿಮಗೆ ನೀಡುತ್ತೇನೆ. ಅದರ ಬದಲಗೆ. 
ನಿಮ್ಮ ಮತ್ತು ಆ ಮಗುವಿನ ಮಧ್ಯೆ ಒಂದು ನಂಜಕೆಯ ನಂಟು 
ಬೆಳೆಯಲು ಅದು ಕಾರಣವಾಗುತ್ತದೆ. 


. ನಿಮ್ಮ ವೈಯಕ್ತಿಕ ಹೊಣೆಗಾರಿಕೆಗಳು ಏನೇ ಇದ್ದರೂ. 


ಶಿಕ್ಷಕರಾಗಿದ್ದಾಗ ವಾದ ಮಾಡಿದಂತೆ ಆಟದ ಅವಧಿಯಲ್ಲಿ 
ವರ್ತಿಸಖೇಡಿ. ಉದಾಹರಣೆಗೆ, ಆಟದ ಅವಧಿಯಲ್ಲ ನೀವು 
ಪಠ್ಯಪುಸ್ತಕವನ್ನು ತೆರೆದು ಆಟದ ಅವಧಿ ಮುಗಿಯುತ್ತಲೇ 
ಪುಸ್ತಕವನ್ನೂ ಮುಚ್ಚದಿರಿ ಎಂದುಕೊಳ್ಳಿ. ಆಟದ ಅವಧಿ ಎಂದರೆ 
ಪವಿತ್ರವಾದ, ನಂಟು ಬೆಸೆಯುವ ಒಂದು ಚಮತ್ಸಾರಿಕ 
ಸಮಯ. ಬಚಿತವಾಗಿಯೂ, ಒಂದು ದಿನದ ಅವಧಿಯಲ್ಲ 
ಒಂದಲ್ಲ ಒಂದು ಮಗು ಆಟವಾಡುವ ಯೋಚನೆಯನ್ನು 
ವ್ಯಕ್ತಪಡಿಸುತ್ತದೆ. ಯಾಕೆಂದರೆ, ಆಟದಿಂದಾಗಿ ಅವರ 


ಕ್ರಿಯಾಶೀಲತೆಯು ಪ್ರಚೋದಿತವಾಗಿದ್ದು, ಒಳಗೊಳಗೇ 
ಪುಟಯುತ್ತಿರುತ್ತದೆ. ಅಂತಹ ಸಮಯದಲ್ಪ್ಲ, "ಹಗಲುಗನಸು 
ಜಟ್ಟು ಲಕ್ಕ್ಯವಿಡಿ' ಎಂದು ಹೇಳುವ ಆತುರಕ್ಷೆ ಜೀಕಬೇಡಿ. ಅವರ 
ಕಲ್ಪನೆಗಳನ್ನು ಮುಂದಿನ ಆಟದ ಅವದಿಗೆ ಮೀಸಲಟ್ಟು- 
ಕೊಳ್ಳುವಂತೆ ನಯವಾಗಿ ಹೇಳ. 


ಇಂತಹ ಕೆಲವು ಮೋಜನ ಚಟುವಟಕೆಗಳು ಕಾರ್ಯರೂಪಕ್ಕೆ 
ತರುವುದು ಭ್ರಾಮಕ ರೂಪದಲ್ಲಿ ಸರಳವಾಗಿ ಕಂಡರೂ, ಮಕ್ಕಳು 
ಗಮನಾರ್ಹ-ವಾದುದನ್ನು ಕಲಆಯುತ್ತಾರೆ. ಒಮ್ಮೆ ಶುರು 
ಮಾಡಿದರೆ, ಅವರು ನಮ್ಮ ಮುಂದಿಡುವ ಸಾಧ್ಯತೆಗಳಗೆ 
ಕೊನೆಯೇ ಇರುವುದಿಲ್ಲ. ಯಾಕೆಂದರೆ, ಮಕ್ಷಳು ಎಂತಹ 
ಅದ್ಭುತವಾದ ಯೋಚನೆ-ಗಳನ್ನು ಮತ್ತು ಉಪಾಯಗಳನ್ನು 
ಕೊಡಬಲ್ಲರು ಎಂದು ಹೇಳಲಾಗದು. ಆಟವಾಡುವುದು 
ವಿಲಾಸದ ಸಂಗತಿಯಲ್ಲ, ಅದು ಅತ್ಯಾವಶ್ಯಕ ಮತ್ತು ಕೌಶಲ್ಯ 
ಆಧಾರಿತ ಕಲಕೆಯಲ್ಪ ಅತ್ಯಂತ ಪ್ರಮುಖ ಸ್ಪ್ತಂಭ ಎಂಬ 
ವಾಸ್ತವವನ್ನು ನಾವು ಒಪ್ಪಿಕೊಳ್ಳಬೇಕು. ಮಗುವಿನ ಜಗತ್ತನ್ನು 
ಮನೆ ಮತ್ತು ತರಗತಿ ಕೊಠಡಿಗಷ್ಟೇ ಸೀಮಿತಗೊಳಸದೇ ಮಾಡಿ 
- ತಿಳಯುವ / ನಂಬುವ ವೈವಿಧ್ಯಮಯ ಜಗತ್ತನ್ನೂ 
ಒಳಗೊಳ್ಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ, ಶೇ ಆಂತರಿಕ 
ಜಗತ್ತನ್ನು ಸಮೃದ್ಧ್ದಗೊಳಸುವ ನಿಟ್ಟನಲ್ಲ ನಾವು ನಿರಂತರ 
ಪ್ರಯತ್ನಿಸುತ್ತಲೇ ಇರಬೇಕು. 


ವೆಲೆಂಟನಾ ತ್ರಿವೇದಿ ಅವರು ಲೇಖಕ, ಕಲಾವಿದೆ ಹಾಗು ಬೋಧಕಿ. ಡೆಹರಾಡೂನ್‌ನ ದಿ ಡೂನ್‌ ಸ್ಥೂಲ್‌ನ ಆಡಳತ 
ಮಂಡಳಯಲ್ಲ ಮೊದಲ ಮಹಿಳಾ ಸದಸ್ಯರಾದವರು. ಅವರು ಹಲವು ರಚನಾತ್ಕಕ ಕೆಲಸಗಳಲ್ಲ ತೊಡಗಿಸಿಕೊಂಡಿದ್ದಾರೆ- 
ಪ್ರದರ್ಶನ ಕಲೆ, ಸಂಭಾಷಣೆ ರಚನೆ, ಕಿರುಚಿತ್ರಗಳ ನಿರ್ದೇಶನ, ಸಂಕಲನ, ಭಾಷಾಂತರ, ಕತೆಗಳನ್ನು ಅಳವಡಿಸುವುದು 
ಮತ್ತು ಕತೆ ಹೇಳುವುದು, ಪಾಡ್‌ಕಾಸ್ತಿಂಗ್‌ ಮೊದಲಾದ ಹಲವು ರಂಗಗಳಲ್ಪ ವೆಲೆಂಟನಾ ಅವರ ಸೃಜನಶೀಲ ಕಾರ್ಯಕ್ಷೇತ್ರ 
ವಿಸ್ತರಿಸಿಕೊಂಡಿದೆ. ಮಕ್ಕಳು ಮತ್ತು ಕಲಕೆ ಅವರ ಪ್ರಮುಖ ಆಸಕ್ತಿಯ ಕ್ಷೇತ್ರ. ಮಕ್ಕಳ ದೃಷ್ಟಿಕೋನದಲ್ಲ ಕಲಕೆಯ 
ಅನುಸಂಧಾನ ಮಾಡುವ ಪ್ರಕ್ರಿಯೆಯಲ್ಲ ಅವರು ತಜ್ಞರಾಗಿದ್ದು, ಹಲವು ಶೈಕ್ಷಣಿಕ ಸಂಸ್ಥೆಗಳಂದ ತಮ್ಮ ಚಿಂತನೆಯನ್ನು 
ಹಂಚಿಕೊಳ್ಳಲು ಆಹ್ಞಾನಿತರಾಗಿದ್ದಾರೆ. ತಮ್ಮ ಪ್ರದರ್ಶನಗಳಲ್ಲ 'ದಸ್ತಾಂಗೊ' ಎಂಬ ವಿಶಿಷ್ಠ ಮತ್ತು ವಿಭಿನ್ನ ಗಾಯನದ 
ಮೂಲಕ ಅವರು ಜನಪ್ರಿಯರಾಗಿದ್ದಾರೆ. ಔಪಚಾರಿಕ ಮತ್ತು ಅನೌಪಚಾರಿಕ ವಲಯಗಳೆರಡಲ್ಲೂ ಕಾರ್ಯಕ್ರಮ ನೀಡಿರುವ 
ವೆಲೆಂಟನಾ ತ್ರಿವೇದಿ. ಸಾಮುದಾಯುಕ ಚಟುವಟಕೆಗಳಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು 


storyweaverval@gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


